ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರಹೆಸರು. 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವ ಸಚಿವರು 


413 
:_ ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನ ಸಭೆಯಿಂದ. 
ಚುನಾಯಿತರಾದವರು) 
04.02.2021 
ಮುಖ್ಯಮಂತ್ರಿಗಳು 


KKEKK 


ಪ್ರಶ್ನೆ 


ಉತ್ತರ 


ಹೋಗಿರುವ ಬಿದ್ಯುತ್‌ `ಪರಿವರ್ತೆಕಗಳನ್ನು 
ಬದಲಾಯಿಸುವಲ್ಲಿ ವಿಳಂಬವಾಗುತ್ತಿರುವ 
| ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಗ್ರಾಮೀಣ: ಪ್ರದೇಶಗಳಲ್ಲಿ ಸುಟ್ಟು 


f 
|!) 


| %) 


ಪರಿವರ್ತಕಗಳನ್ನು 
| ಬದಲಾಯಿಸುವ; ಸಮಯದಲ್ಲಿ 
| ವಿಳ೦ಂಬದಿಂದಾಗಿ ರೈತರ ಬೆಳೆ, ಹಾಳಾಗಿ 
, ಬಗ್ಗೆ ಸರ್ಕಾರದ 


; ತೊಂದರೆಯಾಗುತ್ತಿರುವ 


[ಕ್ರಮವೇನು 
ರಾಜ್ಯದ ಗ್ರಾಮೀಣ 


ಪ್ರದೇಶಗಳಲ್ಲಿ 


iN 
'ನಿಯಮಾನುಸಾರ "ವಿಫಲಗೊಂಡ ಪರಿವರ್ತಕಗಳನ್ನು ನಗರ | 
“ಪುದೇಶಗಳಲ್ಲಿ 


ರ್ನಾಟಿಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದ 
24 ಗಂಟೆಯೊಳಗೆ ಮತ್ತು ಗ್ರಾಮಾಂತರ 


ಪ್ರದೇಶದಲ್ಲಿ 72 ಗಂಟೆಯೊಳಗೆ ಬದಲಾಯಿಸಬೇಕಾಗಿರುತ್ತದೆ. 


ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಗ್ರಾಮಿಣ | 
ಪ್ರದೇಶಗಳಲ್ಲಿ ಸುಟ್ಟುಹೋಗಿರುವ ವಿದ್ಯುತ್‌ ಪರಿವರ್ತಕಗಳನ್ನು: 


ಯಾವುದೇ ವಿಳಂಬವಾಗದಂತೆ ಬದಲಾಯಿಸಲಾಗುತ್ತಿದೆ. 


ಪರಿವರ್ತಕಗಳು 
ಪರಿವರ್ತಕಗಳನ್ನು 


ವಿಫಲವಾದಲ್ಲಿ, 
ಬದಲಾಯಿಸುವವದೆಗೆ 


ವಿಫಲವಾದ 
ತಾತ್ಕಾಲಿಕವಾಗಿ 


ಕುಡಿಯುವ ಮವೀರಿಗಾಗಿ 
ವಿದ್ಯುತ್‌ ಪರಿವರ್ತಕಗಳು ಸುಟ್ಟು 
ಹೋದಾಗ ಎಷ್ಟು ದಿನಗಳಲ್ಲಿ 
ಬದಲಾಯಿಸಲಾಗುವುದು: (ವಿವರ 
ನೀಡುವುದು) 


ಅಳವಡಿಸಿರುವ 


ಕುಡಿಯುವ " ನೀರಿಗೆ ಅಳವಡಿಸಿರುವ 
ವಿದ್ಯತ್‌ ಪರಿವರ್ತಕಗಳು ಸುಟ್ಟು ಹೋದರೆ 
ಸರ್ಕಾರದಿಂದ ತಾತ್ಕಾಲಿಕವಾಗಿ ಯಾವ 
ಕಮಗಳನ್ನು 
ಎಂಬುದರ ಕುರಿತು ಮಾಹಿತಿ ನೀಡುವುದು; 


ಕೈಗೊಳ್ಳಲಾಗಿರುವುದು- 


ಸಮೀಪದಲ್ಲಿರುವ ಪರಿವರ್ತಕದ 
ಸಾಧ್ಯತೆಗನುಗುಣವಾಗಿ ಜಾಲ ಸಂಪರ್ಕ 
ಯಾವುದೇ ತೊಂದರೆಯಾಗದಂತೆ ಎವಿಯ್ಯತ್‌ 


ಮಾಡಲಾಗುತ್ತಿದೆ. 


ತಾಂತ್ರಿಕ 


ಗ್ರಾಮಾಂತರ ಪ್ರದೇಶದಲ್ಲಿನ ಗೃಹ ಬಳಕೆ, ಕುಡಿಯುವ 
ನೀರು ಹಾಗೂ. ಆಸ್ಪತ್ರೆಗಳಿಗೆ. ವಿದ್ಯತ್‌ ಪೂರೈಸುವ 
ಪರಿವರ್ತಕಗಳು ವಿಫಲಗೊಂಡರೆ 24 ಗಂಟೆಯೊಳಗೆ 
ಬದಲಾಯಿಸಲಾಗುತ್ತಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ರೈತರ 
ನೀರಾವರಿ ಪಂಪ್‌ಸೆಟ್‌ನ ವಿಫಲಗೊಂಡ ಪರಿವರ್ತಕಗಳನ್ನು 72 


ಗಂಟೆಯೊಳಗೆ ಬದಲಾಯಿಸಲಾಗುತ್ತಿದ್ದು, 


ಜೇಷ್ಠತೆ ಆಧಾರದ ಮೇಲೆ ಬಬಲಾಯಿಸಲು ಕಮ 
ಕೈಗೊಳ್ಳಲಾಗುತ್ತಿದೆ. 
ವಿಮ್ಯುತ್‌ ಪರಿಪರ್ತಕಗಳನ್ನು ಸುಲಭವಾಗಿ 


ದೊರೆಯುವಂತೆ ಮಾಡಲು ಸರ್ಕಾರ ರೂಪಿಸಿದ ಯೋಜನೆಯ 
ಅನ್ನಯ ತಾಲ್ಲೂಕು/ಉಪ-ವಿಭಾಗಗಳಲ್ಲಿ ಟ್ರಾನ್ಸ್‌ ಪಾರ್ಮರ್‌ 
ಬ್ಯಾಂಕ್‌ ಸ್ಥಾಪಿಸಲಾಗಿದೆ ಮತ್ತು ವಿಫಲವಾದ ವಿದ್ಯುತ್‌ 
ಪರಿವರ್ತಕಗಳ ದುರಸ್ತಿಗಾಗಿ ಅಗತ್ಯವಿರುವ ತಾಲ್ಲೂಕುಗಳಲ್ಲಿ 
ಪರಿವರ್ತಕ ದುರಸ್ತಿ ಕೇಂದ್ರಗಳನ್ನು ಸಾಪಿಸಲಾಗಿದೆ. 


ನೀಡಿ ರೈತರಿಗೆ | 
ಸರಬರಾಜು ; 


ಅಭ್ಯತೆ ಹಾಗೂ | 


' ಮುಂದೆ ಬರುವ ಬೇಸಿಗೆಯಲ್ಲಿ ಉದ್ಭವಿಸುವ 


ವಿದ್ಯತ್‌ ಕೊರತೆ ನೀಗಿಸಲ ಇಲಾಖೆ 


ತೆಗೆದುಕೊಂಡಿರುವ ಕ್ರಮಗಳಾವುವು? | 


(ಮಾಹಿತಿ ನೀಡುವುದು). 


ಪ್ರಸ್ತುತ, ರಾಜ್ಯದಲ್ಲಿ ಬೇಡಿಕೆಗೆ ಅನುಗುಣವಾಗಿ ವಿದ್ಯುತ್‌ 
ಸರಬರಾಜು ಆಗುತ್ತಿದ್ದು, ಯಾವುದೇ ಕೊರತೆ ಇರುವುದಿಲ್ಲ. 


ಬೇಸಿಗೆ ಕಾಲದಲ್ಲಿ ' ವಿದ್ಯುತ್‌ ಬೇಡಿಕೆಯನ್ನು 
ಸಮರ್ಪಕವಾಗಿ ಪೂರೈಸುವ ಸಲುವಾಗಿ 11 ಕೆವಿ ವಿದ್ಯುತ್‌ 
ವಿತರಣಾ ಮಾರ್ಗಗಳ, ವಿದ್ಯತ್‌ ಪರಿವರ್ತಕ ಕೇಂದ್ರಗಳ ಹಾಗೂ 
ಎಲ್‌.ಟಿ ವಿದ್ಯುತ್‌ ಮಾರ್ಗಗಳ ಸಮರ್ಪಕ ನಿರ್ವಹಣೆ ಮಾಡಲು 
ಕ್ರಮ ಕೈಗೊಳ್ಳಲಾಗಿರುತ್ತದೆ. ಮುಂದುವರೆದು, ಹೊಸ. ವಿದ್ಯುತ್‌' 
ಉಪಕೇಂದ್ರಗಳ ಸ್ಥಾಪನೆ, ಹಾಲಿ ಇರುವ ಉಪಕೇಂದ್ರಗಳ 
ಸಾಮರ್ಥ ಹೆಚ್ಚಳ ಹಾಗೂ ಹೆಚ್ಚುವರಿ ವಿತರಣಾ 
ಪರಿವರ್ತಕಗಳ ಅಳವಡಿಕೆ, ಹೊಸ ಲಿಂಕ್‌ ಲೈನ್‌ ಮಾರ್ಗಗಳ 
ರಚನೆ ಮೊದಲಾದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ 


ಸ೦ಖ್ಯೆ: ಎನರ್ಜಿ 20 ಇಬಿಎಸ್‌ 2021 


(ಬಿ.ಎಸ್‌. ಯಡಿಯೊರಪೃ) 
ಮುಖ್ಯಮಂತ್ರಿ 


